ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 326 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಸಚಿವರು. 


ಶ್ರೀ ಸಿ.ಎಂ ಇಬ್ರಾಹಿಂ 
18-೦2-2೦೭೭ | 
ಸಮಾಜ ಕಲ್ಯಾಣ ಮತ್ತು ಹಿಂದುಆದ ವರ್ಗಗಳ ಕಲ್ಯಾಣ 


ಪ್ನ್‌ 


ಉತ್ತರ 


ಅ) 


ಹಾಲುಗಲ್ಲದ ಕಂದಮ್ಮಗಳೆನ್ನು ಭಿಕ್ಷಾಟನೆಗೆ 
ಬಳಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲ, ರಾಜ್ಯದಲ್ಲಿ ಏಷ್ಟು ಪ್ರಕರಣಗಳನ್ನು ಪತ್ತೆ 
ಮಾಡಲಾಗಿದೆ; (ಸಂಪೂರ್ಣ ಮಾಹಿತಿ ನೀಡುವುದು) 


ಬಂದಿದೆ. 


ಕರ್ನಾಟಕ ಭಕ್ಲಾಟನಾ ನಿಷೇದ ಅಧಿನಿಯಮ 1975 ರ 
ಪ್ರಕಾರ ರಾಜ್ಯದಲ್ಲಿ ಜಾರಿಯಲ್ಲದೆ. ಸದರಿ 
ಅಧಿನಿಯಮದಪ್ಪಯ ಚಿಕ್ಲಾಟನೆಯಲ್ಪ್ಲ ತೊಡಗಿರುವ 16 
ವರ್ಷಗಳ ಮೇಲ್ಪಟ್ಟ ಹುಡುಗ ಅಥವಾ 18 ವರ್ಷಗಳ 
ಮೇಲ್ಪಟ್ಟ ಹುಡುಗಿಯರನ್ನು ಬಂಧಿಸಿ ನಿಯಮಾನುಸಾರ 
ತಾಲ್ಲೂಕು ಪರಿಹಾರ ಕೇಂದ್ರಗಳ 
ರಕ್ಷಣಿಯಲ್ಲಡಲಾಗುತಿದೆ. 


ಸದರಿ ಅಧಿನಿಯಮ ಸೆಕ್ಷನ್‌ 2(4) ರ್ಕ 16 ವರ್ಷ 


'ತುಂಬರದ ಹುಡುಗ ಅಥವಾ 18 ವರ್ಷ ತುಂಬರದ 


ಹುಡುಗಿಯರನ್ನು ಮಗು 
ಪರಿಗಣಿಸಲಾಗುವುದರಿಂದ, ಮಕ್ಕಳನ್ನು 
ಅಧಿನಿಯಮದಲ್ಲ ಅವಕಾಶ ಇರುವುದಿಲ್ಲ. 


ಎಂದು 
ಬಂಧಿಸಲು 


ಆದಾಗ್ಯೂ ಭಕ್ಲಾಟನೆಯಲ್ಲ ಮಕ್ಕಳೊಂದಿಗೆ 
ತೊಡಗಿರುವ ತಾಯಿ ಮತ್ತು ಮಗುವನ್ನು ಬಂಧಿಸಿ 
ನಿಯಮಾನುಸಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಇಲಾಖೆಯ ವಶಕ್ಷೆ ನೀಡಲಾಗುತಿದೆ. ಜಲ್ಲಾ ಮಕ್ಷಳ 
ರಕ್ಷಣಾ ಘಟಕಗಳಂದ ಭಕ್ಷಾಟನೆಯಲ್ಪ ತೊಡಗಿರುವ 
ವಿವಿಧ ವಯೋಮಾನದ ಮಕ್ಕಳನ್ನು ರಕ್ಷಿಸಿದ್ದು ಜಲ್ಲಾ 
ಮಾಹಿತಿಯನ್ನು ಅನುಬಂಧದಲ್ಲ ನೀಡಿದೆ. 


ಆ) 


ಮಕ್ಕಳನ್ನು ದಿನದ ಬಾಡಿಗೆ ಪಡೆದು ಭಿಕ್ಷಾಟನೆಗೆ 
ಇಆಯುವ ಯುವತಿಯರು, ಮಹಿಳೆಯರು 
ಹಸುಗೂಸುಗಳಗೆ ನಿದ್ರೆ ಮಾತ್ರೆ ಅಥವಾ ಇಂಜೆಕ್ಷನ್‌ 
ನೀಡಿ ಮಲಗಿಸಿ ಛಕ್ಷಾಟನೆಗೆ ದೂಡುತ್ತಿರುವ ಕೃತ್ಯಗಳನ್ನು 
ತಡೆಗಟ್ಟುವ ನಿಟ್ಟಿಸಲ್ಲ ಸರ್ಕಾರ ಇದುವರೆಗೂ ಯಾವ 
ಕ್ರಮ ತೆಗೆದುಕೊಂಡಿದೆ; ಮಾಹಿತಿ 
ನೀಡುವುದು) 


(ಸಂಪೂರ್ಣ 


e Karnataka Prohibition of Beggary Act 
1975 ರಡಿ ಭಕ್ಲಾಟನೆಯಲ್ಲ ತೊಡಗಿರುವ 18 
ವರ್ಷ ಮೇಬ್ದಟ್ಟ ಮಹಿಳೆಯರನ್ನು ರಕ್ಷಿಸಿ ಸಮಾಜ 
ಕಲ್ಯಾಣ ಇಲಾಖೆಯಡಿ ಪುಸರ್ವಸತಿಯನ್ನು 
ಕಲ್ಪಸಬೇಕಾಗಿರುತ್ತದೆ. 


* ಅಕ್ಲಾಟನೆಯಲ್ಲ ತೊಡಗಿರುವ ಮಹಿಳೆಯರೊಂದಿಗೆ 
೦6 ವರ್ಷದೊಳಗಿನ ಮಗುವಿದ್ದ್ಲ ಅಂತಹ 
ಮಹಿಳೆಯರನ್ನು ರಕ್ಷಿಸಿ ಮಗುವಿನ ಜೊತೆಗೆ 
ಮಹಿಳಾ ಮತ್ತು ಮಕ್ಕಳ ಅಭವೃದ್ಧಿ ಇಲಾಖೆಯ 
ಸ್ಟೀಕಾರ " ಕೇಂದ್ರದಲ್ಪ ಪುನರ್ವಸತಿಯನ್ನು 
ಕಲ್ಪಸಲಾಗುತ್ತಿದೆ. 

* ಮುಂದುವರೆದು ೦6 ವರ್ಷ ಮೇಲ್ಪಟ್ಟ ಮಕ್ನಳದ್ದಲ್ಪ 
ಇಂತಹ ಮಕ್ಕಳನ್ನು ಬಾಲ ನ್ಯಾಯ (ಮಕ್ಕಳ 
ಪಾಲನೆ ಮತ್ತು ರಕ್ಷಣೆ) ಕಾಯ್ದೆ 2೦15 ರಷ್ಟೆಯ 
ಮಕಳ ಕಲಾಣ ಸಮಿತಿಯ ಮುಂದೆ 


ಇ) 


ಈ ರೀತಿಯ ಪ್ರಕರಣಗಳನ್ನು . ಕೈಗೊಳ್ಳುವ 
ಯುವತಿಯರು ಮತ್ತು ಮಹಿಳೆಯರ "ಮನಪರಿವರ್ತನೆ 
ಮಾಡುವ ಮತ್ತು ಅವರ ಜೀವನೋಪಾಯಗಳಗೆ 
ಏನಾದರೂ ಯೋಜನೆಗಳನ್ನು ರೂಪಿಸಲಾಗಿದೆಯೇ? 


ಹಾಜರುಪಡಿಸಿ ಸದರಿ ಸಮಿತಿಯ ನಿರ್ದೇಶನದಂತೆ 
ಮಕ್ಕಳ ವಯಸ್ಸಿನ ಅನುಗುಣವಾಗಿ ಮಕ್ನಕ ಪಾಲನಾ 
ಕೇಂದಗಕ್ಲ ಆಶ್ರಯ ಕಣ್ಪಸಿರುವುದರೊಂದಿಗೆ 
ಪುನರ್ವಸತಿಯನ್ನು ಸೀಡಲಾಗುತ್ತಿದೆ. 

ಭಿಕ್ಷಾಟನೆಗೆ ಒಳಪಟ್ಟ ಮಕ್ಷಳನ್ನು ಕ್ಷೇತ್ರಮಟ್ಟದಲ್ಲ 
ರಕ್ಷಿಸಿಲು ಎನ್‌ಸಿಪಿಸಿಆರ್‌ ರವರು ಸಿದ್ದಪಡಿಸಿರುವ 
ನಿರ್ದಿಷ್ಟ ಮಾರ್ಗಸೂಚಿಯನ್ನು ಮಕ್ಕಳ ರಕ್ಷಣಾ 
ನಿರ್ದೇಶನಾಯಲದಿಂದ ಎಲ್ಲಾ ಜಲ್ಲಾ ಮಕ್ಕಳ 
ರಕ್ಷಣಾಧಿಕಾರಿಗಳಗೆ ಮಾಹಿತಿಗಾಗಿ ನೀಡಿದ್ದು, 
ಅದರಂತೆ ಕ್ರಮವಹಿಸಲು ತಿಆಸಲಾಗಿರುತ್ತದೆ. 


ಮಕ್ಕಳ ಭಕ್ಷಾಟನೆ ಎಂಬ ಸಾಮಾಜಕ ಪಿಡುಗನ್ನು 
ಕೇವಲ ಮಕ್ಕಳಗೆ ಮಾತ್ರ ಸಂಬಂಧಪಟ್ಟ 
ಸಮಸ್ಯೆಯಾಗಿರುವುದಿಲ್ಲ. ಅಲ್ಲದೇ ಮಕ್ಕಳು ಯಾವ 
ಕುಟುಂಬಕ್ಕೆ ಸೇರಿರುತಾರೋ ಆ ಕುಟುಂಬದ 
ಪರಿಸ್ಥಿತಿಯನ್ನು ಸುಧಾರಿಸದ ಹೊರತು ಈ ಸಮಸ್ಯೆ 
ಬಗೆಹರಿಸುವುದು ಸಾಧ್ಯವಾಗುವುದಿಲ್ಲ. [5 
ಹಿನ್ನೆಲೆಯಲ್ಲ ಕಮ್ಯೂನಿಟ ಬೇಸಡ್‌ 
ರೀಹಾಜಲಟೇಷನ್‌ ಆಫ್‌ ಚಲ್ಲನ್‌ ಪ್ರಸ್ತಾವನೆಯನ್ನು 
ಅನುಷ್ಟಾನಗೊಆಸಲು ಕ್ರಮವಹಿಸಲಾಗುತ್ತಿದೆ. ' 

ಮಕ್ಕಳ; ರಕ್ಷಣಾ ನಿರ್ದೇಶನಾಲಯದಿಂದ 
ಭಕ್ಲಾಟನೆಯುಂದ ರಕ್ಷಿಸಲ್ಪಟ್ಟ ಮಕ್ಕಳ ' ಪೋಷಕರಿಗೆ 
ಮಕ್ಕಳನ್ನು ಭಕ್ಷಾಟನೆಗೆ ತೊಡಗಿಸುವುದರಿಂದ 
ಆಗುವ . ದುಷ್ಪರಿಣಾಮಗಳ ಕುರಿತು ಆಪ್ಪ 
ಸಮಾಟೋಚನೆ ಹಾಗೂ ಅರಿವುಮೂಡಿಸುವ 
ಕಾರ್ಯಕ್ರಮಗಳನ್ನು '  ಹಮ್ಮಿಕೊಳ್ಳಲಾಗುತ್ತಿದೆ 
ಇದಲ್ಲದೇ . ಮಕ್ಷಳಗೆ ` ಅಕ್ಷ ನೀಡುವುದನ್ನು 
ಪ್ರೋತ್ಸ್ಥಾಹಿಸದಿರಲು ಸಾರ್ವಜನಿಕರಿಗೆ ಅರಿವು 
ಮೂಡಿಸಲು ಒತ್ತಿ ಪತ್ರ, ಪೋಸ್ಟರ್‌ ಹಾಗೂ ಕಿರು 
ಚಿತ್ರಗಳನ್ನು ನಿರ್ಮಿಸಿ ಪ್ರಚಾರ ಮಾಡಲಾಗುತ್ತಿದೆ. 

ಭಿಕ್ಲಾಟನೆಯಲ್ಲ ತೊಡಗಿರುವ ಯುವತಿಯರಿಗೆ 
ಮತ್ತು - ಮಹಿಳೆಯರಿಗೆ ಸಮಾಜ ಕಲ್ಯಾಣ 
ಇಲಾಖೆಯಿಂದ ನಿರಾಶ್ರಿತ ಕೇಂದ್ರದಲ್ಲ ವಿವಿಧ 
ಕೌಶಲ್ಯಾಭವೃದ್ಧಿಗಳಾದ ಹೈನುಗಾರಿಕೆ, 
ತೋಟಗಾರಿಕೆ, ಬುಟ್ಟ ಹೆಣೆಯುವುದು ಮುಂತಾದ 
ಉದ್ಯೋಗ ಆಧಾರಿತ ತರಬೇತಿ ನೀಡಿ 
ಪುನರ್ವಸತಿ ಕಲ್ಪಸಲಾಗುತ್ತಿದೆ. § 


ಸಕಇ 1೦ ಎಸ್‌ಜಆರ್‌ ೧೦೦೧ 


(ಹೋಟ ಪಾಸ ಪೂಜಾರಿ) 
ಸಮ್ಮಾ ಲ್ಯಾಣ ಹಾಗೂ 
ಹಿಂದುಳದ ವರ್ಗಗಳ ಕಲ್ಯಾಣ ಸಚವರು 


ಅನುಬಂಧ 


ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:326ರ ಮಾಹಿತಿ 


1 2 3 
SLNo District | Total no of children identified in 
street situtaion (as on 31.01.2022) 
1 JBAGALKOT Wi 
2 |BALLARI 
3 |BELAGAVI IM 
pS BENGALURU 
SORE 
5 J|BENGALURU URBAN | 
6 |BIDAR 
CHAMARAJANAGAR 
7 JA 
§— |CHIKBALLAPUR 
i 9 ICHIKKAMAGALURU 
I 40- JCHITRADURGA ... - 5 
11  [DAKSHIN KANNADA 
12 |[DAVANGERE 
13 [DHARWAD } 
734 JGADAG 
15 [HASSAN 
16 JHAVERI 
17 [KATABURAGI 
18 |KODAGU 
19 KOLAR 
20 {|KOPPAL 
21 |MANDYA 
22 | MYSURU 
23 |[RAICHURU 
24 [RAMANAGARA 
25 [SHIVAMOGGA 
26 [FUMAKURU 
27 |UDUPI 
28 OTIARA KANNADA 
29 |[VUAYAPURA 
30 .-{YADGIR 
Total 


